ಜ್ಯೋತಿಷ ಮಿತ 


ಆನ್‌ಲೈನ್‌ ದಿನಪತ್ರಿಕೆ ದೆ 


www.jyothishamithra.com 
ಸಂಚಿಕೆ : 815 01-11-2020 ರವಿವಾರ 
ಶಾರ್ವರಿಸಂವತ್ಸರ ದಕ್ಷಿಣಾಯನ ಶರತ್‌ಖುತು ನಿಜ ಆಶ್ಚಯುಜಮಾಸ ಕೃಷ್ಣಪಕ್ಷ 


ತಿಥಿ; ಪಾಡ್ಯ 

(ಗಂಟೆ 22.49ರ ವರೆಗೆ ) 
ನಕ್ಷತ್ರ: ಭರಣಿ 

(ಗಂಟೆ 20.56ರ ವರೆಗೆ ) 
ರಾಹುಕಾಲ ; 

04,37 PM - 06.04 PM 
ಗುಳಿಕಕಾಲ ; 

03.09 PM -04.37 PM 


» ಯಾತ್ರಾರಂಭ ರಾತ್ರಿಯಲ್ಲಿದ್ದು, ಆ ಸಮಯ ಗೂಬೆ ಕೂಗಿದರೆ, 
ಕೆಲವು ಸ್ಥಿತಿಗಳಲ್ಲಿ ಅತ್ಯಂತ ಶುಭದಾಯಕವಾಗುತ್ತದೆ. ಒಂದು 
ವೇಳೆ ಗೂಬೆಯು ಎಡಭಾಗದಲ್ಲಿ ಸ್ಥಿತವಾಗಿ ಕೂಗಿದರೆ ಅಥವಾ 
ಎಡ ಭಾಗಕ್ಕೆ ದೃಷ್ಟಿಸುತ್ತಿದ್ದರೆ ಶುಭ ಶಕುನವಾಗುತ್ತದೆ. 

> ಗೂಬೆಯು ಯಾರದ್ದಾದರೂ ಮನೆಯ ಮೇಲೆ ಕುಳಿತು 
ಕೂಗುತ್ತಿದ್ದರೆ, ಅಶುಭವಾಗುತ್ತದೆ. ಒಂದು ವೇಳೆ ಅದು 
ನಿರಂತರವಾಗಿ ಮೂರು ದಿನಗಳವರೆಗೆ ಮನೆಯ ಮೇಲೆ 
ಕುಳಿತು ಕೂಗುತ್ತಿದ್ದರೆ, ಅಶುಭ ಶಕುನವಾಗುತ್ತದೆ. ಇದರ 
ಪರಿಣಾಮ ಧನಹಾನಿಯ ಕುಯೋಗವಾಗುತ್ತದೆ. 


ಮನೆಯಲ್ಲಿಯ ಧನ ಚೌರ್ಯವಾಗುವ ಸಂಭವನೀಯತೆ 
ಇರುತ್ತದೆ. ಇಷ್ಟಲ್ಲದೆ ವ್ಯಾಪಾರದಲ್ಲಿ ಹಾನಿಯಾಗುವ 
ಸಂಭವನೀಯತೆ ಕೂಡ ಇರುತ್ತದೆ. ಒಂದು ವೇಳೆ ಮನೆಯ 
ಮೇಲೆ ಕುಳಿತು ಏಳು ರಾತ್ರಿಗಳಲ್ಲಿ ಕೂಗಿದರೆ, ಇದು ತುಂಬ 
ಅಶುಭದಾಯಕ ಶಕುನವಾಗುತ್ತದೆ. 

> ಗೂಬೆಯು ಒಂದು ರಾತ್ರಿ ಮಾತ್ರ ಕೂಗುತ್ತಿದ್ದರೆ, ಯಾವುದೇ 
ಪ್ರಕಾರದ ದು:ಖ ಪ್ರಾಪ್ತಿಯಾಗಬಹುದು. ಒಂದು ವೇಳೆ 
ಗೂಬೆಯು ದಿನದ ಅವಧಿಯಲ್ಲಿ ಕೂಗುತ್ತಿದ್ದರೆ, ಅದು ಸಕಲ 
ದಿಶೆಗಳಲ್ಲಿಯೂ ಅಶುಭದಾಯಕ ಶಕುನವಾಗುತ್ತದೆ. 

> ಮನೆಯಿಂದ ಹೊರಗೆ ಹೋಗುತ್ತಿರುವಾಗ ಗೂಬೆಯು ಹೂಂ.... 
ಹೂಂ.... ಎಂದು ಶಬ್ದ ಮಾಡಿದರೆ, ಇದು ಅಶುಭ ಫಲದಾಯಕ 
ಶಕುನವಾಗುತ್ತದೆ. 

> ಗೂಬೆಯು ಹಾರಿ ಹೋಗುವಾಗ ಕೀ.... ಕೀ... ಎಂದು ಶಬ್ದ 
ಮಾಡಿದರೆ, ಸಕಲ ಕಷ್ಟಗಳು ಶಾಂತವಾಗುವ 
ಸಂಕೇತವಾಗುತ್ತದೆ. 


> ಗೂಬೆಯ ವ್ಯಕ್ತಿಯ ಬೆನ್ನ ಹಿಂದೆ ಹಾರಿ ಹೋದರೆ, ಈ ಶಕುನ 
ಇಚ್ಛಿತ ಫಲವನ್ನು ಪ್ರಧಾನಿಸುತ್ತದೆ. 


Jyothisha ತಜಟಬಲ್‌ ಜ CHA 
Mithra 


www.jyothishamithra.com 


ಪಂಚಾಂಗ Serr ಶುಭ ವಿವಾಹ 
ಶ್ರವಣ ಮುಹೂರ್ತ | ಹೊಂದಾಣಿಕೆ 


೯ ಅತಿಕಡಿಮೆ ಅವಧಿಯಲ್ಲಿ 
ಹಾ ಜ್ಯೋತಿಷ ಕಲಿತು ನೀವೂ 
ಜ್ಯೋತಿಷರಾಗಿ. 
ಶುಲ್ಕವ; 
ಕಂತುಗಳಲ್ಲಿ ಪಾವತಿಸ 
ಬಹುದಾಗಿದೆ. 


Iyothisha ಉಚಿತ....! 
ದು ಚಂದಾದಾರರಾಗಲು Add Me to JM 
ಎಂದು ಟೈಪ್‌ ಮಾಡಿ 9535283335 ಸಂಖ್ಯೆಗೆ ವಾಟ್ಸಪ್‌ ಮಾಡಿ. 


' ಕೋಗ ನಿವಾರಕ ಮಂತ್ರಗಳು : 


ಜ್ವರ ನಿವಾರಣೆಗೆ ಮಂತ್ರ 


ಓಂ ಮುಂ ಮುಕಟೇಶ್ವರೀಭ್ಯಾಂ ನಮಃ | 


ಈ ಮಂತ್ರವನ್ನು ಪ್ರತಿನಿತ್ಯ 1,000 ಬಾರಿ ಜಪಿಸುವುದರಿಂದ 
ಜ್ವರ ನಿವಾರಣೆಯಾಗುವುದು. 
ಕಫರೋಗ ನಿವಾರಣೆಗೆ ಮಂತ್ರ 


ಓಂವಂ ಪದ್ಮಾವತೀಭ್ಯಾಂ ನಮಃ | 


ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸುವುದರಿಂದ 
ಕಫ ಸಂಬಂಧೀ ರೋಗ ನಿವಾರಣೆಯಾಗುವುದು. 


ವಿವಾಹ ಜಾತಕ ಹೊಂದಾಣಿಕೆ 
ತ» ಮಾಡಿಕೊಡಲಾಗುವುದು. 


ವ 
ಸಂಪರ್ಕಿಸಿ : 9986671473 


ಹಿ) 


ಚಿಕ್ಕ ಗಂಟೆಗಳ ನಾದ ಯಾವಾಗಲೂ ಕಿವಿಗೆ ಇಂಪು. ಇವು 
ಪಾಸಿಟಿವ್‌ ಎನರ್ಜಿಯನ್ನು ಹೊರ ಸೂಸುತ್ತವೆ. ಹೀಗಾಗಿ ಕನಿಷ್ಠ 
ದೇವರ ಕೋಣೆಯ ಬಾಗಿಲಿಗಾದರೂ ಚಿಕ್ಕ ಚಿಕ್ಕ ಗಂಟೆಗಳನ್ನು 
ಅಳವಡಿಸಿ. 

ಕೆಳ ಮಹಡಿಯಲ್ಲಿ ಮೇಲಿನ ಅಂತಪ್ತಿಗಿಂತ ಹೆಚ್ಚು ಬಾಗಿಲು, 
ಕಿಟಕಿ ಇರಲಿ. 

ಯಾವುದೇ ಕೊಠಡಿಯಿರಲಿ ಪೀಠೋಪಕರಣಗಳು ಕಡಿಮೆ 
ಇರಬೇಕು. 

ಹೆಚ್ಚು ಫರ್ನಿಚರ್‌ ಇದ್ದರೆ ಧನಾತ್ಮಕ ಶಕ್ತಿಯ ಹರಿವಿಗೆ 
ತಡೆಯಾಗುತ್ತವೆ. 

ಪೂರ್ವ ಭಾಗದಲ್ಲಿ ಕನ್ನಡಿಯಿಟ್ಟರೆ ಅನಾರೋಗ್ಯ 


ಸಮಸ್ಯೆಗಳು ಬಾಧಿಸುವುದಿಲ್ಲ. 

ಟಾಯ್ಲೆಟ್‌, ಬಾತ್‌ರೂಮ್‌ ಬಾಗಿಲು ಯಾವಾಗಲೂ ಮುಚ್ಚಿರಲಿ. 
ಡೈನಿಂಗ್‌ ಹಾಲ್‌ ಮುಖ್ಯ ದ್ವಾರಕ್ಕೆ ಎದುರಾಗಿ ಇರುವುದು 
ಬೇಡ. 

ಸ್ಟೇರ್‌ಕೇಸ್‌ ಕೆಳಗಡೆ ಯಾವ ಕಾರಣಕ್ಕೂ ಕೊಠಡಿ 
ನಿರ್ಮಿಸಬೇಡಿ. 

ಅಡುಗೆ ಮನೆಯಲ್ಲಿ ಗೈಂಡರ್‌, ರೆಫ್ರಿಜರೇಟರ್‌, ಶೆಲ್ಫ್‌ನಂತಹ 
ಭಾರವಾದ ವಸ್ತುಗಳು ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗೆ 
ತಾಗಿಕೊಂಡಿರಲಿ. 

ಬೆಡ್‌ ಮುಂದೆ ಕನ್ನಡಿ ಹಾಕಬೇಡಿ. ಹಾಕಿದರೆ ಸಂಬಂಧ 
ಹಾಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. 

ಸ್ಟೌ ಯಾವಾಗಲೂ ಕ್ಲೀನ್‌ ಆಗಿರಲಿ. ಇಲ್ಲದಿದ್ದರೆ ಸಂಪತ್ತು 


ನಾಶವಾಗುತ್ತದೆ. 
ಮೋತಿ ಮುತ್ತ ಆಸಧ್ಟ್ರರ್‌ ದಿವಪ್ರೂಈ 


